ಕರ್ನಾಟಿಕ ವಿದಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


318 | 


ಡಾ:`ತೇಜಸ್ಥಿನಿಗೌಡ (ವಿಧಾನ ಸಬೆಯಿಂದ 


ಸದಸ್ಯರ ಹೆಸರು 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 14.12.2021 ಮ 
ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಕೂಗೂ ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 
ಉತ್ತರ 
ರಾಜ್ಯದಲ್ಲಿ ಬಂದಿರುತ್ತದೆ. 
ಅವೈಜ್ಞಾನಿಕವಾಗಿ 
ಗಣಿಗಾರಿಕೆ ನಡೆಸುತ್ತಿರು 
ವುದರಿಂದ ಸುತ್ತಮುತ್ತಲ 
ಗಿಡಮರ ವನ್ಯಜೀವಿಗಳಿಗೆ 
ತೊಂದರೆ 
ಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) | ಗಣಿಗಾರಿಕೆ ಮಾಡಿದ ಬಂದಿರುತ್ತ. |] 
ಆಳವಾದ ಕಲ್ಲಿನ | ದಿನಾಂಕ 10.10.2014 ರಂದು ಕೋಲಾರ ಜಿಲ್ಲೆ, 
| ಹೊಂಡಗಳಲ್ಲಿ ಮಾಲೂರು ತಾಲ್ಲೂಕು, ಟೇಕಲ್‌ ಗ್ರಾಮದಲ್ಲಿನ ಕ್ವಾರಿ 
ತುಂಬಿಕೊಂಡ ನೀರಿನಲ್ಲಿ | ಗುಂಡಿಯಲ್ಲಿ 03 ಮಕ್ಕಳು ಹಾಗೂ ದಿನಾ೦ಕ 24042015 
| ಬಾಲಕರು ಜಾನುವಾರುಗಳು | ರಂದು ಬೆಂಗಳೂರು ನಗರ ಜಿಲೇಯ ಬೆಟ್ಟಿಹಲಸೂರು 
| ಬಿದ್ದ ಸಾವನ್ನಪ್ಪಿರುವುದು | ಗ್ರಾ ಮದ ಕಾರಿ ಗುಂಡಿಗಳಲ್ಲಿ 05 ಇಂಜಿನಿಯರಿಂಗ್‌ 
ಸರ್ಕಾರದ ಗಮನಕ್ಕೆ | ವಿದ್ಯಾರ್ಥಿಗಳು ಬಿದ್ದು ಸಾವನ್ನಪ್ಪಿರುವ ಪ್ರಕರಣಗಳು 
ಬಂದಿದೆಯೇ; ಬಂದಿದ್ದಲ್ಲಿ | ಕಂಡುಬಂದಿರುತವೆ. 
ಸಾವನ್ನಪ್ಪಿರುವವರ ಸಂಖ್ಯೆ | ಕಳೆದ ಮೂರು ವರ್ಷಗಳ ವಿವರ ಕೆಳಕಂಡಂತಿದೆ: 
ಎಷ್ಟು; 

[ಕ್ರ 1 ವರ್ಷ ಪ್ರಕರಣ | ವ್ಯಕ್ತಿಗಳು ಬಿಮ್ಮು | ಜಾನುವಾರುಗಳು 
ಸಂ. | ಗಳ ಸಾವನ್ನಪ್ಪಿರುವ ಬಿದ್ದು 
| ಸಂಖ್ಯೆ ವರಸೆಂ೩ಿ ' ಸಾವನ್ನಪ್ಪಿರುವ 
ಸಂಖ್ಯೆ 
-- 2019 He WE § £3 
2 |20200 |15 17 p 
EIMETINET [17 TT | 
ಒಟ್ಟು 42 46 ೫ 


ಎಸ 


p 


ಗಣಿಗಾರಿಕ ಮಾಡುವಾಗ |1. 


ಪುಷ್ಠಿಕರಣಿ ಅಥವಾ 
ಕಲ್ಯಾಣಿಗಳ ಆಕೃತಿಯಲ್ಲಿ 
ಗಣಿ ಕಲ್ಲನ್ನು 
ತೆಗೆಯುವುದರಿಂದ 
ಪರಿಸರ ಸುಂದರವಾಗಿರು 
ವುದಲ್ಲದೆ ಜೀವಿಗಳು 
ಸುರಕ್ಷಿತವಾಗಿದ್ದು, 24 
ನಿಟ್ಟೆನಲ್ಲಿ ಸರ್ಕಾರ 
ಅಗತ್ಯ ಕ್ರಮ 
ವಹಿಸುವುದೇ? 


. ಗುತ್ತಿಗೆದಾರರು 


ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಎಸ್‌.ಎಲ್‌.ಪಿ 
ಸ೦ಖ್ಯೆ 19628-19629/2009, (ದೀಪಕ್‌: ಕುಮಾರ್‌ 
V/s. ಹರಿಯಾಣ ರಾಜ್ಯ ಪ್ರಕರಣದ ಆದೇಶ 
ದಿನಾಂಕ 27.022012ರಲ್ಲಿ ಕಲ್ಲು ಗಣಿ ಗುತ್ತಿಗೆ 
ಮಂಜೂರು ಮಾಡಲು ಪರಿಸರ ಅನುಮತಿ ಪತ್ರ 
ಕಡ್ಡಾಯಗೊಳಿಸಿದೆ. 


. ಪರಿಸರ ಅನುಮತಿ ಪತ್ರ ಪಡೆಯಲು ಅನುಮೋದಿತ 


ಕ್ವಾರಿಯಿಂಗ್‌ ಪ್ಲಾನ್‌ ಮತ್ತು ಮೈನ್‌ ಕ್ಲ್ನೋಷರ್‌ 
ಪ್ಲಾನ್‌ ಅವಶ್ಯವಿರುತ್ತದೆ. 


ಈತರ್ನಾಟಿಕ ಉಪಖನಿಜ ರಿಯಾಯಿತಿ ನಿಯಮಗಳು, 


1994ರ ನಿಯಮ 2()(1) ಪ್ರಕಾರ ಜಾಲ್ಲಿ ಕಲ್ಲುಗಣಿ 
ಗುತ್ತಿಗೆದಾರರು Progressive Mine Closure Plan 
ಹಾಗೂ ನಿಯಮ 2(ರ)(6)ರ ಪ್ರಕಾರ Final Mine 
Closure Plan ಸಲ್ಲಿಕೆಯನ್ನು ಕಡ್ಡಾಯಗೊಳಿಸಿದೆ. 


ಕಲ್ಲು ಗಣಿಗುತ್ತಿಗೆಯನ್ನು 
ಅನುಮೋದಿತ ಕಾರಿಯಿಂಗ್‌ ಪ್ಲಾನ್‌ ಪ್ರಕಾರ 7.5 
ಮೀೀಟಿರ್‌ ಬಫರ್‌ ರೋನ್‌ ಬೆಂಚುಗಳನ್ನು 
ನಿರ್ವಹಿಸಬೇಕಾಗಿರುತ್ತದೆ. 


. ಗಣಿ ಗುತ್ತಿಗೆ ಅವಧಿ ಮುಕ್ತಾಯವಾದ ನಂತರ "al 


Mine Closure Plan ನಂತೆ ಕಲ್ಲು ಗಣಿ ಗುತ್ತಿಗೆ 
ಪ್ರದೇಶದಲ್ಲಿ ಪುನರುಜ್ನೀವನ ಮತ್ತು ಪುನರ್ವಸತಿ 
ಕಾರ್ಯವನ್ನು ಕೈಗೊಳ್ಳಬೇಕಾಗಿರುತ್ತದೆ. 


; ಅದರಂತೆ, ಕರ್ನಾಟಕ ಉಪಖನಿಜ ರಿಯಾಯಿತಿ 


ನಿಯಮಗಳು, 1994ರ ವಿಯಮ 8(1-A)ಿರ ಪ್ರಕಾರ 
ಪರಿಸರ ಇಲಾಖೆಯಿಂದ ಪರಿಸರ ಅನುಮತಿ ಪತ್ರ 
ಸಲ್ಲಿಸಿದ ನಂತರವೇ ಕಲ್ಲುಗಣಿಗುತ್ತಿಗೆ 
ಮಂಜೂರಾತಿಗೆ ಕಮ ತೆಗೆದುಕೊಳ್ಳಲಾಗುತ್ತಿದೆ. 


ಸ೦ಖ್ಯೆ ಸಿಐ 609 ಎ೦ಎಂ೦ಎನ್‌ 2021 


7 


(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


